ಕರ್ನಾಟಕ ವಿಧಾನ ಸಭೆ 
(ಹದಿನಾಲ್ಕನೇ ವಿಧಾನ ಸಭೆ) 


ಹದಿಮೂರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 


ಲಘು ಪ್ರಕಟಣೆ ಭಾಗ-2 
(ಸಾಂಸದಿಕ ಹಾಗೂ ಇತರೆ ವಿಷಯಗಳಗೆ ಸಂಬಂಧಿಸಿದ ಸಾಮಾನ್ಯ ಮಾಹಿತಿ) 


ಶನಿವಾರ, 2೮ನೇ ಫೆಬ್ರವರಿ, 2೦17 


ಸಂಖ್ಯೆ: 286 
ವಿಧಾನ ಸಭೆಯ ಉಪವೇಶನಗಳು 


ಕರ್ನಾಟಕ ವಿಧಾನ ಸಭೆಯು ಬುಧವಾರ, ದಿನಾಂಕ 15ನೇ ಮಾರ್ಚ್‌, 2೦17ರಂದು 
ಬೆಳಗ್ಗೆ 1.3೦ ಗಂಟೆಗೆ ಬೆಂಗಳೂರಿನ ವಿಧಾನ ಸೌಧದಲ್ಲರುವ ವಿಧಾನ ಸಭೆಯ ಸಭಾಂಗಣದಲ್ಲಿ 


ಸೇರಲದೆ. 


14ನೇ ವಿಧಾನ ಸಭೆಯ 13ನೇ ಅಧಿವೇಶನದ ಮುಂದುವರೆದ ಉಪವೇಶನದ 
ಕಾರ್ಯಕಲಾಪಗಳನ್ನು ಈ ಕೆಳಕಂಡ ದಿನಾಂಕಗಳಂದು ನಡೆಸಲು ಸಿಗದಿಪಡಿಸಲಾಗಿದೆ:- 


ದಿನಾ೦ಕ: 15, 16, 17, 2೦, 21, 22, ೭23, 24, 27 ಹಾಗೂ 28ನೇ ಮಾರ್ಚ್‌ 2೦17. 


1. ಪ್ರಶ್ನೆಗಳು 
(ನಿಯಮ 42 ಮತ್ತು 45) 
ಈ ಲಘು ಪ್ರಕಟಣೆಗೆ ಲಗತ್ತಿಸಿರುವ ಅನುಬಂಧ-! ಮತ್ತು 2ರಲ್ಲ ನಮೂದಿಸಿರುವ 
ಷರತ್ತುಗಳಗೆ ಒಳಪಟ್ಟು ಸಾರ್ವಜನಿಕ ಹಿತದೃಷ್ಟಿಯ ಪ್ರಶ್ನೆಗಳನ್ನು ನೀಡಲು ಮಾನ್ಯ ಶಾಸಕರಿಗೆ 
ಅವಕಾಶವಿರುತ್ತದೆ. 


ಕರ್ನಾಟಕ ವಿಧಾನ ಸಭೆಯ ಕಾರ್ಯವಿಧಾನ ಮತ್ತು ನಡವಳಕೆಯ ನಿಯಮಾವಳಗೆ 
ಇತ್ತೀಚಿಗೆ ತಂದ ತಿದ್ದುಪಡಿಯಂತೆ, ಅಧಿವೇಶನದ ನಡುವಿನ ಅವಧಿಯಲ್ಲ ಮಾನ್ಯ ಶಾಸಕರು 
ನೀಡಿರುವ ಪ್ರಶ್ನೆಗಳನ್ನು ಮೇಅನ ಉಪವೇಶನಕ್ಕೆ ಪರಿಗಣಿಸಲಾಗುವುದು. ಆ ಪ್ರಶ್ನೆಗಳೂ 
ಒಳಗೊಂಡಂತೆ, ದಿನವೊಂದಕ್ಕೆ ಗರಿಷ್ಟ ಐದು (ರ) ಪ್ರಶ್ನೆಗಳನ್ನು ನೀಡಲು ಮಾನ್ಯ ಶಾಸಕರಿಗೆ 
ಅವಕಾಶವಿರುತ್ತದೆ. 


ಹಾಗೂ ಬ್ಯಾಲೆಟ್‌ ನಡೆಸುವ ದಿನಾಂಕಗಳ ವಿವರಗಳು ಕೆಳಕಂಡಂತಿವೆ: 


ಪ್ರಶ್ನೆಗಳ ಸೂಚನಾ ಪತ್ರಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ 


1 ಪ್ರಶ್ನೆಗಳ ಸೂಚನಾ 
ಪ್ರಶ್ನ 
ಪಟ್ಟ | ಉಪವೇಶನದ ಪತ್ರಗಳನ್ನು. [ಪಕ್ಷ ಸೂಚನ ಟ್‌ ಸಡಮುಫ 
ಸಮೂಹ ಪ ಇ | ಪತ್ರಗಳ ಬ್ಯಾಲೆಟ್‌ | ಳೆ 
ಸಂಖ್ಯೆ! ದಿನಾಂಕ ಸ್ವೀಕರಿಸಲು FE ಜ್‌ ೦೫ | ಸ್ಥಳ ಮತ್ತು ಸಮಯ 
ಕೊನೆಯ ದಿನಾಂಕ 
05 | 16.08.9007 | ಈ -D | ©2.03.2017 06.03.2017 8 
(ಗುರುವಾರ) 
06 37.03.2017 | Ww -E | 08.0320 07.೦8.2077 
(ಶುಕ್ರವಾರ) 
071 20.03.2077 ಆ -A| 0408207 ೦8.08:207 
(ಸೋಮವಾರ) 
v3 
08 HOS207 ಸ್ಟ ಕ್ಷ ೦6.08.2017 ೦9.೦8.2೦17 $ ಇರಿ 
(ಮಂಗಳವಾರ) ಚ [3 ೦ 
ಸ್‌ © 
08 2208200 | &-C ೦7.೦8:2017 10.08.2017 ಔನ 
33s 
(ಬುಧವಾರ) 68% ks 
ಕ ಸುವಿ 
1೦ | 2303207 ' ಠೂ _ ೧ 08.03.2017 13.08.2017 B kp ಬಗ್‌ 
(ಗುರುವಾರ) ಸ್ತ & 
| 2408207 | ಉ -E. | 09.03.2017 14.08.2077 1 ಸ 
(ಶುಕ್ರವಾರ) 
ಜಾಗರ ರಾ: 10.05.5017 15.03.9೦೧7 | 
(ಸೋಮವಾರ) 
13 | 28082007] y-B 10.08.2017 1ರ.೦3.207 
(ಮಂಗಳವಾರ) 
ಪ್ರಶ್ನೆಗಳಗೆ ಸಂಬಂಧಿಸಿದ ಸಮೂಹ. ಪ್ರಶ್ನೆಗಳಗೆ ಉತ್ತರ ನೀಡುವ ದಿನಾಂಕ, 


ಸಂಬಂಧಿಸಿದ ಮಂತ್ರಿಗಳು ಮತ್ತು ಇಲಾಖೆಗಳ ವಿವರಗಳನ್ನು ಅನುಖಂಧ-3 ರಲ್ಲ ನೀಡಿದೆ. 


ಅಧಿವೇಶನದಲ್ಣ 


ಸ್‌ 9. 
ಪ್ರಸ್ತಾಪಿ 


ಸುವ ಪ್ರಶ್ನೆಗಳು ಹಾಗೂ ಇತರೆ ಸೂಚನೆಗಳಗೆ ಸಂಬಂಧಿಸಿದಂತೆ 


ಸ್ಪಷ್ಟೀಕರಣವನ್ನು ಮಾನ್ಯ ಸದಸ್ಯರು ಅನುಬಂಧ-4ರಲ್ಲ ಕಾಣಿಸಿರುವ ಇಲಾಖಾವಾರು ನೋಡಲ್‌ 


ಅಧಿಕಾರಿಗಳ೦ದ ಪಡೆಯಲು ಅವಕಾಶವಿರುತ್ತದೆ. 


ನಿಯಮ 99ರ ಮೇರೆಗೆ ಪ್ರಶ್ನೆಗಳನ್ನು ನೀಡಲು ಇರುವ 15 ದಿನಗಳ ಕಾಲಾವಕಾಶವನ್ನು 


ಪ್ರಸ್ತುತ ಅಧಿವೇಶನದ ಪ್ರಶ್ನೋತ್ತರ ದಿನಾ೦ಕಗಳ ಅವಧಿಗೆ ಮಾತ್ರ ಕಡಿತಗೊಳಸಲಾಗಿರುತ್ತದೆ. 


ಐ. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


(ನಿಯಮ ೮೨) 
ಶಾಸಕರ ಪ್ರಶ್ನೆಗಳಗೆ ಸದನದಲ್ಲ ಉತ್ತರಿಸಿದ ಅಥವಾ ಮಂಡನೆ ಮಾಡಿದ ಉತ್ತರಗಳ೦ದ 
ಉಧ್ಯವಿಸಿದ ವಿಷಯಗಳನ್ನು ಚರ್ಚಸುವ ಸಲುವಾಗಿ ಅಥವಾ ಉತ್ತರಗಳ ಸಂಬಂಧ ಮತ್ತಷ್ಟು 
ವಿವರಣೆಯನ್ನು ಸರ್ಕಾರದಿಂದ ಅಪೇಕ್ಷೆ ಪಡುವ ಸಲುವಾಗಿ ಮಾನ್ಯ ಶಾಸಕರು ಅರ್ಧ ಗಂಟೆ 
ಕಾಲಾವಧಿ ಚರ್ಚೆಯ ಸೂಚನೆಗಳನ್ನು ನೀಡಲು ಅವಕಾಶವಿರುತ್ತದೆ. (ಈ ಸೂಚನೆಗಳ ಮೇಲೆ, 
ವಾರದ ಎರಡು ದಿನ ಅ೦ದರೆ ಮಂಗಳವಾರ ಮತ್ತು ಗುರುವಾರಗಳಂದು ಚರ್ಚೆ ನಡೆಸಲು ಅಸುಮತಿಸಲಾಗುವುದು. 


ಅರ್ಧ ಗಂಟೆ ಕಾಲಾವಧಿಯ ಸೂಚನಾಪತ್ರವನ್ನು ಮೂರು ದಿನ ಮುಂಚಿತವಾಗಿಯೇ ಕಾರ್ಯದರ್ಶೆಯವರಿಗೆ 
ನೀಡತಕದು) 
ರಲ 


3. ಶೂನ್ಯ ವೇಳೆ 
(ನಿಯಮ 5೨ಎ, ಅ, ಸಿ ಮತ್ತು ಡಿ) 

ಅಧಿವೇಶನದ ಅವಧಿಯಲ್ಲ ನಿಗದಿಪಡಿಸಿದ ಪ್ರತಿ ಉಪವೇಶನಗಳ ದಿನಗಳಲ್ಲ, ಉಪವೇಶನ 
ಮುಕ್ತಾಯಗೊಂಡ ಅವಧಿಯುಂದ ಮರುದಿನದ ಉಪವೇಶನ ಪ್ರಾರಂಭಗೊಳ್ಳುವ ನಡುವಿನ 
ಅವಧಿಯಲ್ಲ ಸಂಭವಿಸಿದ ಸಾರ್ವಜನಿಕ ಮಹತ್ವವುಳ್ಳ ಯಾವುದೇ ಘಟನಾವಳಯನ್ನು ಸರ್ಕಾರದ 
ಗಮನಕ್ಕೆ ತರುವ ಸಲುವಾಗಿ ಶೂನ್ಯ ವೇಳೆಯ ಸೂಚನೆಗಳನ್ನು ನೀಡಲು ಶಾಸಕರಿಗೆ 
ಅವಕಾಶವಿರುತ್ತದೆ. ಒಂದು ದಿನಕ್ಕೆ ಒ೦ದು ಶೂನ್ಯ ವೇಳೆಯ ಸೂಚನೆಯನ್ನು ಮಾತ್ರ ನೀಡಲು 
ಅವಕಾಶವಿರುತ್ತದೆ. 


4. ನಿಲುವಳ ಸೂಚನೆ 
(ನಿಯಮ 60) 


ಭಾರತ ಸಂವಿಧಾನದ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಸರ್ಕಾರ 
ವಿಫಲವಾದ, ಸಾರ್ವಜನಿಕವಾಗಿ ಅತ್ಯ೦ತ ಮಹತ್ವದ ಮತ್ತು ಜರೂರಾದ ವಿಷಯಗಳನ್ನು ಮಾತ್ರ 
ನಿಲುವಳ ಸೂಚನೆಯ ರೂಪದಲ್ಲ (ಪ್ರಶ್ನೋತ್ತರ, ಶೂಸ್ಯ ವೇಳೆ ಮತ್ತು ಕಾಗದ ಪತ್ರಗಳ ಮಂಡನೆಯ 
ತರುವಾಯ) ನೀಡಲು ಮಾನ್ಯ ಶಾಸಕರಿಗೆ ಅವಕಾಶವಿರುತ್ತದೆ. 


ರ. ನಿಯಮ 6೨ರ ಸೂಚನೆಗಳು 


ಇತ್ತೀಚೆಗೆ ಜರುಗಿದ, ಸಾರ್ವಜನಿಕ ಮಹತ್ವವುಳ್ಳ ವಿಷಯಗಳನ್ನು ಸದನದಲ್ಲ ಪ್ರಸ್ತಾಪಿಸುವ 
ಸಲುವಾಗಿ ಈ ನಿಯಮದಡಿ ಮಾನ್ಯ ಶಾಸಕರು ಸೂಚನೆಗಳನ್ನು ನೀಡಬಹುದಾಗಿರುತ್ತದೆ. 


6. ಗಮನ ಸೆಳೆಯುವ ಸೂಚನೆಗಳು 
(ನಿಯಮ 73) 


ಯಾವುದೇ ಸಾರ್ವಜನಿಕ ಹಿತದ್ಯಷ್ಟಿಯ ಮಹತ್ವದ ವಿಷಯಗಳನ್ನು ಮಾನ್ಯ ಸಚಿವರ 


ಗಮನಕ್ಕೆ ತರಅಜ್ಛಿಸುವ ಸಲುವಾಗಿ ಮಾನ್ಯ ಶಾಸಕರು ಸೂಚನೆ ನೀಡಲು ಅವಕಾಶವಿರುತ್ತದೆ. 


ಖಾಸಗಿ ಸದಸ್ಯರ ವಿಧೇಯಕಗಳು: 


7. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


ಖಾಸಗಿ ಸದಸ್ಯರ ವಿಧೇಯಕಗಳನ್ನು ನಿಯಮ 75(1) 


ಮತ್ತು (2) ರಡಿ ಮಾನ್ಯ ಸದಸ್ಯರು ಸದನದಲ್ಲ ಮಂಡಿಸಲು ಅವಕಾಶವಿರುತ್ತದೆ. 


ಖಾಸಗಿ ಸದಸ್ಯರ ನಿರ್ಣಯಗಳು: 


ನಿಯಮ ಡ3೭ರಡಿ ಸಾರ್ವಜನಿಕ ಹಿತದೃಷ್ಟಿಯ ಖಾಸಗಿ 


ಸದಸ್ಯರ ನಿರ್ಣಯವನ್ನು ಸದನದಲ್ಲಿ ಮಂಡಿಸಲು ಅವಕಾಶವಿರುತ್ತದೆ 


ಖಾಸಗಿ ಸದಸ್ಯರ ವಿಧೇಯಕಗಳು / ನಿರ್ಣಯಗಳಗೆ ಸಂಬಂಧಿಸಿದ ಸೂಚನಾ 


ಪತ್ರಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾ೦ಕ ಹಾಗೂ ಬ್ಯಾಲೆಟ್‌ ನಡೆಸುವ 


ದಿನಾಂಕಗಳ ವಿವರಗಳು ಕೆಳಕಂಡಂತಿವೆ; 


ಚಾಗದ ಖಾಸಗಿ ಸದಸ್ಯರ ಖಾಸಗಿ ಸದಸ್ಯರ 
ಕಾಯಕವ | ನಿಶೇಯಕುಮಮ: ಹಡುತತ ಬ್ಯಾಲೆಟ್‌ ನಡೆಸುವ ಸ್ಥಳ 
ಗೊಂಡಾ ನಿರ್ಣಯಗಳ ಸೂಚನಾ ನಿರ್ಣಯಗಳಿಗೆ SERRE ಛಿ 
Pa ಕ ಪತ್ರಗಳನ್ನು ಸ್ಟೀಕರಿಸಲು ಬ್ಯಾಲೆಟ್‌ ನಡೆಸುವ 
ಕೊನೆಯ ದಿನಾಂಕ ದಿನಾಂಕ 
ಕಶಕ ಕಕಕತರರ್‌ ಸಕಕಶಕತ 
(ಗುರುವಾರ) (ಸೋಮವಾರ) (ಶುಕ್ರವಾರ) | ಕಾರ್ಯದರ್ಶಿಯವರ ಕೊಠಡಿ 
ಕೊಠಡಿ ಸಂಖ್ಯೆ. 121. ಮೊದಲನೇ 
5555567 ರಕತ 7555517 ಮಹಡಿ, ವಿಧಾನ ಸೌಧ 
(ಗುರುವಾರ) (ಸೋಮವಾರ) (ಶುಕ್ರವಾರ) ಮಧ್ಯಾಹ್ನ 3:೦೦ ಗಂಟೆಗೆ 
ಆ. ಅರ್ಜಗಳು 


(ನಿಯಮ 136 ರಿಂದ 145) 


ನಿಯಮಗಳಲ್ಲ ತಿಳಸಿರುವ ಷರತ್ತಿಗೆ ಒಳಪಟ್ಟು ಸಾರ್ವಜನಿಕ ಹಿತದ್ಯಪ್ತಿಯ ನಾಗರೀಕರ 


ಅರ್ಜಗಳನ್ನು ಮೇಲು ರುಜುವಿನೊಂದಿಗೆ ಮಾನ್ಯ 


ಅವಕಾಶವಿರುತ್ತದೆ. 


ಶಾಸಕರು ಸದನಕ್ಕೆ. ಸಲ್ಲಸಲು 


9. ನಿಯಮ 351 ರ ಮೇರೆಗೆ ಸೂಚನೆ 
ಒಂದು ಕ್ರಿಯಾಲೋಪವಲ್ಲದಂತಹ ಯಾವ ವಿಷಯವನ್ನಾಗಅ ವಿಧಾನ ಸಭೆಯ ಗಮನಕ್ಕೆ 


ತರಬೇಕೆಂದು ಇಚ್ಛಿಸುವ ಸದಸ್ಯರು, ಕಾರಣಗಳನ್ನು ಸಂಕ್ಷಿಪ್ತವಾಗಿ ಅಜತ ಮೂಲಕ 
ಗೊತ್ತುಪಡಿಸಿದ ನಮೂನೆಯಲ್ಲಿ ಕಾರ್ಯದರ್ಶಿಯವರಿಗೆ ನೀಡಲು ಅವಕಾಶವಿರುತ್ತದೆ. 


ಕರ್ನಾಟಕ ವಿಧಾನ. ಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ 
ನಿಯಮಾವಳಿಗಳಲ್ಪನ ಅವಕಾಶ ಮತ್ತು ಮಾನ್ಯ ಸಭಾಧ್ಯಕ್ಷರ ಅಪ್ಪಣೆ ಪಡೆದು, ಇನ್ನುಳದ 
ವಿಷಯಗಳನ್ನು ಚರ್ಚಿಸಲು / ಪ್ರಸ್ತಾಪಿಸಲು ಮಾನ್ಯ ಶಾಸಕರಿಗೆ ಅವಕಾಶವಿರುತ್ತದೆ. 


ಅಡಕ: ಅನುಬಂಧ-1, 2, 3 ಮತ್ತು 4. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ (1c) 
ಕರ್ನಾಟಕ ವಿಧಾನ ಸಭೆ. 


ಇವರಿಗೆ: 
ಕರ್ನಾಟಕ ವಿಧಾನ ಸಭೆಯ ಎಲ್ಲಾ ಮಾನ್ಯ ಸದಸ್ಯರು. 


ವಿಶೇಷ ಸೂಚನೆ 
ಪ್ರಶ್ನೆಗಳು, ಅರ್ಧ ಗಂಟಿ ಕಾಲಾವಧಿ ಚರ್ಚೆ, ಗಮನ ಸೆಳೆಯುವ ಸೂಚನೆ, 
ನಿಯಮ 851ರ ಸೂಚನೆ, ಖಾಸಗಿ ವಿಧೇಯಕಗಳು / ನಿರ್ಣಯಗಳಗೆ 
ಸಂಬಂಧಿಸಿದ ಸೂಚನೆಗಳನ್ನು ಪ್ರಶ್ನೆಗಳ ಶಾಖೆಯ (ಕೊಠಡಿ ಸಂಖ್ಯೆ. 143, ಮೊದಲನೇ 
ಮಹಡಿ, ವಿಧಾನ ಸೌಧ) ಹೊರಗಡೆ ಇಟ್ಟರುವ ಮರದ ಪೆಟ್ಟಗೆಯಲ್ಲ ಹಾಕತಕ್ಕದ್ದು. 


ಶೂನ್ಯ ವೇಳೆ, ನಿಲುವಳ ಸೂಚನೆ ಹಾಗೂ ನಿಯಮ 6೨ರ ಸೂಚನೆಗಳನ್ನು 
ಶಾಸನ ರಚನಾ ಶಾಖೆಯಲ್ಲಿ (ಕೊಠಡಿ ಸಂಖ್ಯೆ. 125, ಮೊದಲನೇ ಮಹಡಿ, ವಿಧಾನ ಸೌಧ) 
ನೀಡತಕ್ಕದ್ದು. 


ವಿಧಾನ ಸಭೆಯ ಪ್ರಶ್ನೆಗಳು ಮತ್ತಿತರ ಸೂಚನೆಗಳಗೆ ಸಂಬಂಧಿಸಿದ ಮಾಹಿತಿಯುಳ್ಳ ಈ ಲಘು ಪ್ರಕಟಣೆಯು 


www.kla.kar.nic.inlassembly/lobllob.htm ಅ೦ತರ್ಹಾಲದಲ್ಲ ಲಭ್ಯವಿರುತ್ತದೆ. 


ಅನುಬಂಧ-1 


ವಿಧಾನ ಸಭೆಯ ಮಾನ್ಯ ಸದಸ್ಯರು ಸೂಚನಾ ಪತ್ರಗಳನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ನೀಡುವಂತೆ 
ಕೋರಲಾಗಿದೆ : | 


ಇಷ ಭ್ಯ ಭ್ಯ 


(ನಿಯಮ 47) 


ಪ್ರಶ್ನೆಯು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕದು; 

ಆದು ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಕೇವಲ ಒಂದು ಕೋರಿಕೆಯ ರೂಪದಲ್ಲಿರತಕ್ಕದ್ದು: 

ಅದು ಸಂದಿಗ್ದವಾಗಿಯಾಗಲೀ ಅಥವಾ ಅರ್ಥವಾಗದಂತೆಯಾಗಲಿ ಇರಕೂಡದು; 

ಪ್ರಶ್ನೆಯನ್ನು ಅರ್ಥವಾಗುವಂತೆ ಮಾಡುವುದಕ್ಕೆ ಅವಶ್ಯಕವಾಗಿಲ್ಲದ ಯಾವ ಹೆಸರಾಗಲಿ ಅಥವಾ 
ಹೇಳಿಕೆಯಾಗಲಿ ಅದರಲ್ಲಿರತಕ್ಕದಲ್ಲ; 

ಅದು, ಒಂದು ಹೇಳಿಕೆಯನ್ನು ಒಳಗೊಂಡಿದ್ದಲ್ಲಿ, ಆ ಹೇಳಿಕೆಯ ಸತ್ಯಾಸತ್ಯತೆಯ ಬಗ್ಗೆ ಸದಸ್ಯರು ತಾವೇ 
ಜವಾಬ್ದಾರರಾಗಿರತಕ್ಕದ್ದು; 

ಅದು, ಚರ್ಚೆಗಳನ್ನು ಅನುಮಾನಿತ ನಿರ್ಧಾರಗಳನ್ನು, ಅಣಕದ ಮಾತುಗಳನ್ನು, ದೋಷಾರೋಪಣೆಗಳನ್ನು 
ಶ್ಲಾಘನೆ, ವಿಶೇಷಣೆಗಳನ್ನು ಅಥವಾ ಅಪಮಾನ ಹಾನಿಕರ ಹೇಳಿಕೆಗಳನ್ನು ಒಳಗೊಂಡಿರತಕ್ಕದಲ್ಲ; 

ಅದರಲ್ಲಿ ಯಾವುದಾದರೂ ಒಂದು ವಿಚಾರದ ಮೇಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕೆಂದಾಗಲಿ 

ಅಥವಾ ಒಂದು ಜಟಿಲವಾದ ಕಾನೂನು ಸಂಬಂಧದ ವಿಚಾರಕ್ಕೆ ಅಥವಾ ಕಾಲ್ಪನಿಕ ವಿಚಾರಕ್ಕೆ 

ಪರಿಹಾರ ತಿಳಿಸಬೇಕೆಂದಾಗಲಿ ಕೇಳತಕ್ಕದಲ್ಲ. 

ಅದರಲ್ಲಿ ಯಾವನಾದರೂ ವ್ಯಕ್ತಿಯ ಸರ್ಕಾರಿ ಕೆಲಸಕ್ಕೆ ಅಥವಾ ಅವನ ಸಾರ್ವಜನಿಕ ಕಾರ್ಯಗಳಿಗೆ 
ಸಂಬಂಧಿಸುವಷ್ಟರ ಮಟ್ಟಿಗೆ ಹೊರತು ಅವನ ನಡತೆಯ ವಿಚಾರದಲ್ಲಾಗಲಿ ಅಥವಾ ಶೀಲ 

ಸ್ವಭಾವಗಳ ವಿಚಾರದಲ್ಲಾಗಲಿ ಪ್ರಶ್ನೆಯನ್ನು ಕೇಳತಕ್ಕದಲ್ಲ; 

ಅದು, ಸಾಮಾನ್ಯವಾಗಿ ನೂರೈವತ್ತು ಪದಗಳನ್ನು ಮೀರತಕ್ಕದಲ್ಲ; 


. ಸರ್ಕಾರಕ್ಕೆ ಸಂಬಂಧಪಡದ ಯಾವುದಾದರೂ ವಿಷಯದಲ್ಲಿ ಪ್ರಶ್ನೆಯನ್ನು ಕೇಳತಕ್ಕದಲ್ಲ; 


ಯಾವ ಸಮಿತಿಯ ವರದಿಯನ್ನು ಸದನದ ಮುಂದೆ ಮಂಡಿಸಿಲ್ಲವೋ ಅಂತಹ ದೂಷಣೆಯು 
ಧ್ವನಿತಗೊಳ್ಳುವಂತಿರತಕ್ಕುದಲ್ಲ; 

ಅದು, ವ್ಯಕ್ತಿ ಸಂಬಂಧವಾದ ದೂಷಣೆಯನ್ನು ಮಾಡಕೂಡದು ಅಥವಾ ಅಂತಹ ದೂಷಣೆಯು 
ಧ್ವನಿತಗೊಳ್ಳುವಂತಿರತಕ್ಕದಲ್ಲ; 

ಒಂದು ಪ್ರಶ್ನೆಗೆ ಕೊಡುವ ಉತ್ತರದ ಮಿತಿಗೆ ಒಳಪಡಿಸಲಾಗದೆ ಇರುವಂಥ ಬೃಹತ್‌ ಕಾರ್ಯನೀತಿಗೆ 
ಸಂಬಂಧಪಟ್ಟ ವಿಚಾರಣೆಗಳನ್ನು ಕುರಿತು ಪ್ರಶ್ನಿಸತಕ್ಕದಲ್ಲ; 

ಮೊದಲೇ ಉತ್ತರ ಕೊಟ್ಟಿರುವ ಅಥವಾ ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ನಿರಾಕರಿಸಲಾಗಿದೆಯೋ ಅಂಥ 
ಪ್ರಶ್ನೆಗಳಲ್ಲಿ ಅಡಕವಾಗಿರುವ ಅಂಶಗಳನ್ನೇ ಕುರಿತು ಪುನಃ ಪ್ರಶ್ನೆಯನ್ನು ಕೇಳತಕ್ಕದಲ್ಲ; 

ಅದರಲ್ಲಿ ಕ್ಷುಲ್ಲಕ ವಿಷಯಗಳ ಬಗ್ಗೆ ವಿವರಗಳನ್ನು ಕೇಳತಕ್ಕದಲ್ಲ; 

ಅದರಲ್ಲಿ ಸಾಮಾನ್ಯವಾಗಿ ಕಳೆದು ಹೋದ ವಿಚಾರವನ್ನು ಕುರಿತು ಯಾವ ವಿವರಣೆಗಳನ್ನು 

ಕೇಳತಕ್ಕದಲ್ಲ; 


17. 


18. 


20. 


21. 


22. 


ಅದರಲ್ಲಿ ಸುಲಭವಾಗಿ ದೊರೆಯುವ ಕಾಗದ ಪತ್ರಗಳಲ್ಲಿ ಅಥವಾ ಸಾಮಾನ್ಯ ಉಲ್ಲೇಖ ಗ್ರಂಥಗಳಲ್ಲಿ 
ನಮೂದಿಸಿರುವ ವಿವರಗಳನ್ನು ಕೇಳತಕ್ಕದಲ್ಲ; 

ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಜವಾಬ್ದಾರಿಯಾಗಿಲ್ಲದ ಸಂಸ್ಥೆಗಳ ಅಥವಾ ವ್ಯಕ್ತಿಗಳ 
ನಿಯಂತ್ರಣಕ್ಕೊಳಪಟ್ಟಿರುವ ವಿಷಯಗಳ ಕುರಿತು ಪ್ರಶ್ನಿಸತಕ್ಕದ್ದಲ್ಲ; 

ಅದರಲ್ಲಿ, ಭಾರತದ ಯಾವುದಾದರೂ ಭಾಗದಲ್ಲಿ ಅಧಿಕಾರ ವ್ಯಾಪ್ತಿಯುಳ್ಳ. ಒಂದು ನ್ಯಾಯಾಲಯದವರು 
ವಿಚಾರಣೆ ನಡೆಸುತ್ತಿರುವ ಮಾಹಿತಿ ಪಡೆದುಕೊಳ್ಳುವುದಕ್ಕಾಗಿ ಪ್ರಶ್ನಿಸತಕ್ಕದಲ್ಲ; 

ಅದರಲ್ಲಿ ಮಂತ್ರಿ ಮಂಡಲದಲ್ಲಿ ನಡೆಯುವ ಚರ್ಚೆಗಳು ಅಥವಾ ಯಾವ ವಿಷಯದ ಸಂಬಂಧದಲ್ಲಿ 
ಮಾಹಿತಿಯನ್ನು ಬಹಿರಂಗಗೊಳಿಸಕೂಡದೆಂಬುದಾಗಿ ಸಂವಿಧಾನಾತ್ಮಕ, ಶಾಸನಾತ್ಮಕ ಅಥವಾ 
ಸಾಂಪ್ರದಾಯಕವಾದ ಹೊಣೆಗಾರಿಕೆ ಇರುವುದೋ ಅಂಥ ವಿಷಯದ ಸಂಬಂಧದಲ್ಲಿ ರಾಜ್ಯಪಾಲರಿಗೆ 
ನೀಡಿರುವ ಸಲಹೆಗಳ ಬಗ್ಗೆ ಮಾಹಿತಿಯನ್ನು ಕೇಳತಕ್ಕದಲ್ಲ; 

ಅದರಲ್ಲಿ ನ್ಯಾಯಿಕ ಅಥವಾ ಅರೆನ್ಯಾಯಿಕ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವ ಯಾವುದೇ ಶಾಸನಬದ್ದ 
ನ್ಯಾಯಾಧೀಕರಣ ಅಥವಾ ಶಾಸನಬದ್ಧ ಅಧಿಕಾರ ವರ್ಗದವರ ಮುಂದೆ ಅಥವಾ ಯಾವುದೇ ವಿಷಯದ 
ವಿಚಾರಣೆ ಅಥವಾ ತನಿಖೆ ನಡೆಸಲು ನೇಮಕಗೊಂಡ ಯಾವುದೇ ಆಯೋಗ ಅಥವಾ ವಿಚಾರಣಾ 
ನ್ಯಾಯಾಲಯದ ಮುಂದೆ ಇತ್ಯರ್ಥವಾಗದೆ ಉಳಿದಿರುವ ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನಿಸತಕ್ಕುದ್ದಲ್ಲ. 
ಆದರೆ, ನ್ಯಾಯಾಧೀಕರಣ ಅಥವಾ ಸಮಿತಿ ಅಥವಾ ವಿಚಾರಣಾ ನ್ಯಾಯಾಲಯವು ಆ ವಿಷಯವನ್ನು 
ಪರಿಶೀಲಿಸುವುದಕ್ಕೆ ಬಾಧಕವುಂಟಾಗುವ ಸಂಭವವಿಲ್ಲದಿರುವ ಪಕ್ಷದಲ್ಲಿ, ಕಾರ್ಯವಿಧಾನ ಅಥವಾ ವಿಚಾರಣೆ 
ಹಂತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಉಲ್ಲೇಖಿಸಬಹುದು; 

ಅದರಲ್ಲಿ ಅತೀ ಜರೂರು ಪ್ರಾಮುಖ್ಯತೆಯುಳ್ಳ ವಿಷಯದ ಸಂಬಂಧದಲ್ಲಿ ಸರ್ಕಾರದ ಉದ್ದೇಶಗಳ ಬಗ್ಗೆ 
ಸ್ಪಷ್ಟೀಕರಣವನ್ನು ಕೇಳಬಹುದು. ಆದರೆ, ಪ್ರಶ್ನೆಯನ್ನು ಕೇಳುವ ಸದಸ್ಯರು ತಮ್ಮ ಪ್ರಶ್ನೆಯಲ್ಲಿ ಕೇಳಿದ ವಿಷಯಕ್ಕೆ 
ಕೈಗೊಂಡ ಯಾವುದೇ ನಿರ್ದಿಷ್ಟ ಕ್ರಮದ ಬಗ್ಗೆ ಅದು ಸಲಹೆ ಆಗಿರಬಾರದು; 


ಎ 


ಪ್ರಶ್ನೆಗ 


ರು 


ಅನುಬಂಧ - 2 


ಈ ಕೆಳಗೆ ನಮೂದಿಸಲಾಗಿರುವ ಸೂಚನೆಗಳನ್ನು ಪಾಲಿಸದೆ ಅಪೂರ್ಣಗೊಳಿಸಿರುವ 


ಳು / ಗಮನ ಸೆಳೆಯುವ ಹಾಗೂ ನಿಯಮ 351ರ ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲ: 


1) ಸೂಚನೆಯಲ್ಲಿ ಸಹಿ ಮಾಡದಿರುವುದು. 

2) ಸಂಕ್ಷಿಪ್ತ ವಿಷಯ ಬರೆಯದಿರುವುದು. 

3) ಸೂಚನಾ ಪತ್ರದ ದಿನಾಂಕ ನಮೂದಿಸದಿರುವುದು. 

4) ಉತ್ತರ ನೀಡಬೇಕಾದ ದಿನಾಂಕ ತಿಳಿಸದಿರುವುದು. 

5) ಪ್ರಶ್ನೆಗೆ ಆದ್ಯತೆ ಸಂಖ್ಯೆಯನ್ನು ನೀಡದಿರುವುದು. 

6) ಸಮೂಹ ಗುರುತುಪಡಿಸದಿರುವುದು. 

7) ಪ್ರಶ್ನೆ / ಸೂಚನೆಗೆ ಉತ್ತರ ನೀಡಲಿರುವ ಸಚಿವರ ಖಾತೆ ನಮೂದಿಸದಿರುವುದು. 

8) ಪ್ರಶ್ನೆಯನ್ನು ಓದಲು, ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರೆಯದಿರುವುದು. 

9) ಪ್ರಶ್ನೆಯನ್ನು ಬೆರಳಚ್ಚು ಮಾಡಿ ಸಲ್ಲಿಸದಿರುವುದು. 

10) ಪ್ರಶ್ನೆಯು ಒಂದೇ ಇಲಾಖೆಗೆ ಸಂಬಂಧಿಸಿದ್ದರೂ ಎರಡು ಅಥವಾ ಹೆಚ್ಚು 
ವಿಷಯಗಳಿಗೆ ಸಂಬಂಧಿಸಿರುವುದು. 

11) ಒಂದೇ ಸೂಚನೆಯಲ್ಲಿ ಎರಡು ಇಲಾಖೆಗಳಿಗೆ ಸಂಬಂಧಿಸಿದ ಪ್ರಶ್ನೆ ನೀಡಿರುವುದು. 

12) ಮೂರು ವರ್ಷಗಳ ಮೇಲ್ಪಟ್ಟು ಮಾಹಿತಿ ಕೇಳಲಾಗಿರುವುದು. 

13) ಸೂಚನೆ ನೀಡಲು ಸಮಯಾವಕಾಶ ಮುಕ್ತಾಯವಾಗಿರುವುದು. 

14) ಹೆಚ್ಚುವರಿ ಸೂಚನೆಗಳನ್ನು ನೀಡಿದ ಕಾರಣ ಹಿಂತಿರುಗಿಸಿರುವುದು. 

15) ವಿಷಯವು ಸ್ಪಷ್ಟವಾಗಿಲ್ಲದಿರುವುದು. 

16) ಮತಕ್ಷೇತ್ರ ನಮೂದಿಸದಿರುವುದು. 


ನ 


ದಿನಾಂಕ:16.03.2017 


ಅನುಬಂಧ-3 


ರಿಂದ 


28.03.2017ರವರೆಗಿನ ಉಪವೇಶನಗಳಲ್ಲಿ ಪ್ರಶ್ನೆಗಳಿಗೆ 


ಉತ್ತರಿಸಬೇಕಾದ ದಿನಗಳು ಮತ್ತು ಸಚಿವರು / ಇಲಾಖೆಗಳ ಸಮೂಹಗಳು ಈ ಕೆಳಕಂಡಂತಿದೆ: 


ಸಮೂಹ ಅ-& 
ಪ್ರಶ್ನೆಗಳಿಗೆ | 
ಉತ್ತರ ನೀಡುವ | ಸಂಬಂಧಪಟ್ಟ ಮಂತ್ರಿಗಳು ಇಲಾಖೆಗಳು 
ದಿನಾಂಕ 
20 ಮತ್ತು 27ನೇ | ಅರಣ್ಯ ಸಚಿವರು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ 
ಮಾರ್ಚ್‌ 2017 
ಕೆಂದಾಯ ಸಚಿವರು ಕಂದಾಯ ಇಲಾಖೆಯಿಂದ ಮುಜರಾಯಿ 
ಹೊರತುಪಡಿಸಿ ಕಂದಾಯ 
ಭಾರಿ ಮತ್ತು ಮಧ್ಯಮ ಜಲಸಂಪನ್ಮೂಲ ಇಲಾಖೆಯಿಂದ ಭಾರಿ ಮತ್ತು 
ನೀರಾವರಿ ಸಚಿವರು ಮಧ್ಯಮ ನೀರಾವರಿ 


ಕಾನೂನು, ಸಂಸದೀಯ 


1. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 


1 


ವ್ಯವಹಾರಗಳು ಹಾಗೂ ಸಣ್ಣ | ಇಲಾಖೆ 
ನೀರಾವರಿ ಸಚಿವರು 2. ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ 
ರಚನಾ ಇಲಾಖೆ 
3. ಜಲಸಂಪನ್ಮೂಲ ಇಲಾಖೆಯಿಂದ ಸಣ್ಣ 
ನೀರಾವರಿ 
ee ಸಚಿವರು ಕಾರ್ಮಿಕ ಇಲಾಖೆ 
ಜವಳಿ ಹಾಗೂ ಮುಜರಾಯಿ 1. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಜವಳಿ 
ರಾಜ್ಯ ಸಚಿವರು 
2. ಕಂದಾಯ ಇಲಾಖೆಯಿಂದ ಮುಜರಾಯಿ 
ಯುವ ಸಬಲೀಕರಣ ಮತ್ತು . 1. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 
ಕ್ರೀಡಾ ಹಾಗೂ ಮೀನುಗಾರಿಕೆ 
2. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
ರಾಜ್ಯ ಸಚಿವರು 


ಇಲಾಖೆಯಿಂದ ಮೀನುಗಾರಿಕೆ 


ಸಮೂಹ ಆ-8 


ಗ” 


ಪ್ರಶ್ನೆಗಳಿಗೆ 


ಉತ್ತರ ನೀಡುವ 


ದಿನಾಂಕ 


ಸಂಬಂಧಪಟ್ಟ ಮಂತ್ರಿಗಳು 


ಇಲಾಖೆಗಳು 


21 ಮತ್ತು 28ನೇ 
ಮಾರ್ಚ್‌ 2017 


ಮುಖ್ಯಮಂತ್ರಿಗಳು 


ತಾಪ 


1. ಸಂಪುಟ ವ್ಯವಹಾರಗಳ ಇಲಾಖೆ 
2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
3. ಸಾಂಸ್ಥಿಕ ಹಣಕಾಸು, ಅಬಕಾರಿ, ಸಣ್ಣ 
ಉಳಿತಾಯ ಮತ್ತು ಲಾಟರಿ ಒಳಗೊಂಡಂತೆ 
ಆರ್ಥಿಕ 
4. ಒಳಾಡಳಿತ ಇಲಾಖೆಯಿಂದ ಗುಪ್ತ ದಳ 
5. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ವಾರ್ತಾ 
ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 
6. ಸಹಕಾರ ಇಲಾಖೆಯಿಂದ ಕೃಷಿ ಮಾರುಕಟ್ಟೆ 
ಹೊರತುಪಡಿಸಿ ಸಹಕಾರ 
. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ 
ಸಕ್ಕರೆ 
. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಇಲಾಖೆ 
ಹಂಚಿಕೆಯಾಗದ ಇತರೆ ಖಾತೆಗಳು 


ಎ 


[os] 


೪ 


ಗೃಹ ಸಚಿವರು 


ಒಳಾಡಳಿತ ಇಲಾಖೆಯಿಂದ ಗುಪ್ತದಳ 
ಹೊರತುಪಡಿಸಿ ಒಳಾಡಳಿತ 


ಬೆಂಗಳೂರು ಅಭಿವೃದ್ಧಿ ಮತ್ತು 
ನಗರ ಯೋಜನಾ ಸಚಿವರು 


ನಗರಾಭಿವೃದ್ಧಿ ಇಲಾಖೆಯಿಂದ 


() ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 

(i) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 

(1) ಬೆಂಗಳೂರು ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ 

(೪) ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ 


ಪ್ರಾಧಿಕಾರ 


10 


(೪) ಬೆಂಗಳೂರು ಮೆಟ್ರೋ ರೈಲು ನಿಗಮ 
ನಿಯಮಿತ ಹಾಗೂ 

(vi) ನಗರ ಯೋಜನಾ ನಿರ್ದೇಶನಾಲಯ 
ಒಳಗೊಂಡಂತೆ ಬೆಂಗಳೂರು ನಗರಕ್ಕೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು 


ನಗರಾಭಿವೃದ್ಧಿ ಮತ್ತು ಹಜ್‌ 
ಸಚಿವರು 


1. ನಗರಾಭಿವೃದ್ಧಿ ಇಲಾಖೆಯಿಂದ 


(ಗ್ರ ಮಹಾನಗರ ಪಾಲಿಕೆಗಳು (ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ಮತ್ತು ಬೆಂಗಳೂರು 
ನಗರಕ್ಕೆ ಸಂಬಂಧಿಸಿದ ವಿಷಯಗಳನ್ನು 
ಹೊರತುಪಡಿಸಿ) 

(1) ನಗರಾಭಿವೃದ್ಧಿ ಪ್ರಾಧಿಕಾರಗಳು (ಬೆಂಗಳೂರು 
ನಗರಕ್ಕೆ ಸಂಬಂಧಿಸಿದ ವಿಷಯಗಳನ್ನು 
ಹೊರತುಪಡಿಸಿ) 

(i) ಡೈರೆಕ್ಟರೇಟ್‌ ಆಫ್‌ ಅರ್ಬನ್‌ ಲ್ಯಾಂಡ್‌ 
ಟ್ರಾನ್ಸ್‌ ಪೋರ್ಟ್‌ 

(೪) ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ 

() ಕರ್ನಾಟಕ ನಗರ ಮೂಲಭೂತ ಸೌಕರ್ಯ 
ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ 


(KUIDFC) 


2. ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು ವಕ್ಸ್‌ 
ಇಲಾಖೆಯಿಂದ ಹಜ್‌ 


11 


ಸಮೂಹ ಇ-0 


ಪ್ರಶ್ನೆಗಳಿಗೆ 
ಉತ್ತರ ನೀಡುವ | ಸಂಬಂಧಪಟ್ಟ ಮಂತ್ರಿಗಳು ಇಲಾಖೆಗಳು 
ದಿನಾಂಕ 
22ನೇ ಮಾರ್ಚ್‌ ಬೃಹತ್‌ ಮತ್ತು ಮಧ್ಯಮ 1. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ 
2017 ಕೈಗಾರಿಕೆ ಹಾಗೂ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ 
ಮೂಲಭೂತ ಸೌಲಭ್ಯ 2. ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ 
ಅಭಿವೃದ್ಧಿ ಸಚಿವರು 
ಸಣ್ಣ ಕೈಗಾರಿಕೆ ಸಚಿವರು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಸಣ್ಣ 
ಕೈಗಾರಿಕೆಗಳು 
ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಪಂಚಾಯತ್‌ ರಾಜ್‌ ಸಚಿವರು | ಇಲಾಖೆ 


ಉನ್ನತ ಶಿಕ್ಷಣ ಸಚಿವರು 


ಶಿಕ್ಷಣ ಇಲಾಖೆಯಿಂದ ಉನ್ನತ ಶಿಕ್ಷಣ 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ | 1. ಶಿಕ್ಷಣ ಇಲಾಖೆಯಿಂದ ಪ್ರಾಥಮಿಕ ಮತ್ತು 

ಹಾಗೂ ಅಲ್ಪ ಸಂಖ್ಯಾತರ ಪ್ರೌಢಶಿಕ್ಷಣ 

ಕಲ್ಯಾಣ ಮತ್ತು ವಕ್ಸ್‌ 2. ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು ವಕ್ಫ್‌ 

ಸಚಿವರು ಇಲಾಖೆಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 
ವಕ್ಫ್‌ 

ಸಾರಿಗೆ ಸಚಿವರು ಸಾರಿಗೆ ಇಲಾಖೆ 

ವಸತಿ ಸಚಿವರು ವಸತಿ ಇಲಾಖೆ 

ಗಣಿ ಮತ್ತು ಭೂ ವಿಜ್ಞಾನ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಗಣಿ 

ಸಚಿವರು ಮತ್ತು ಭೂವಿಜ್ಞಾನ 


12 


ಸಮೂಹ ಈ-8 


ಪ್ರಶ್ನೆಗಳಿಗೆ 
ಉತ್ತರ ನೀಡುವ | ಸಂಬಂಧಪಟ್ಟ ಮಂತ್ರಿಗಳು ಇಲಾಖೆಗಳು 
ದಿನಾಂಕ 

16 ಮತ್ತು 23ನೇ | ಆರೋಗ್ಯ ಮತ್ತು ಕುಟುಂಬ | ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಮಾರ್ಚ್‌ 2017 | ಕಲ್ಯಾಣ ಸಚಿವರು 
ಸಮಾಜ ಕಲ್ಯಾಣ ಹಾಗೂ 1. ಸಮಾಜ ಕಲ್ಯಾಣ ಇಲಾಖೆ 
ಹಿಂದುಳಿದ ವರ್ಗಗಳ ಕಲ್ಯಾಣ 
ಅಚ 2. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಆಹಾರ ಮತ್ತು ನಾಗರಿಕ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ 
ಸರಬರಾಜು ಹಾಗೂ ಗ್ರಾಹಕ | ಗ್ರಾಹಕ ವ್ಯವಹಾರಗಳ ಇಲಾಖೆ 
ವ್ಯವಹಾರಗಳ ಸಚಿವರು 
ಮಹಿಳಾ ಮತ್ತು ಮಕ್ಕಳ 1. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ಅಭಿವೃದ್ಧಿ, ವಿಕಲಚೇತನರ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 
ಸಬಲೀಕರಣ ಹಾಗೂ ಕನ್ನಡ 2. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಮತ್ತು ಸಂಸ್ಕೃತಿ ಸಚಿವರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 

ಇಲಾಖೆಯಿಂದ ಕನ್ನಡ ಮತ್ತು ಸಂಸ್ಕೃತಿ 

ವೈದ್ಯಕೀಯ ಶಿಕ್ಷಣ ಸಚಿವರು | ವೈದ್ಯಕೀಯ ಶಿಕ್ಷಣ ಇಲಾಖೆ 
ಯೋಜನೆ ಮತ್ತು ಸಾಂಖ್ಯಿಕ |1.: ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಹಾಗೂ ವಿಜ್ಞಾನ ಮತ್ತು ಸಾಂಖ್ಯಿಕ ಇಲಾಖೆ 
ತಂತ್ರಜ್ಞಾನ ಸಚಿವರು 2. ಮಾಹಿತಿ ತಂತ್ರಜ್ಞಾನ, ಜೈವಿಕ 


ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯಿಂದ ವಿಜ್ಞಾನ 
ಮತ್ತು ತಂತ್ರಜ್ಞಾನ 


ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ 
ಪ್ರವಾಸೋದ್ಯಮ ರಾಜ್ಯ 
ಸಚಿವರು 


ಹ 


ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯಿಂದ ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
2. ಪ್ರವಾಸೋದ್ಯಮ ಇಲಾಖೆ 


13 


ಸಮೂಹ ಉ-5 


ಪ್ರಶ್ನೆಗಳಿಗೆ 

ಉತ್ತರ ನೀಡುವ | ಸಂಬಂಧಪಟ್ಟ ಮಂತ್ರಿಗಳು ಇಲಾಖೆಗಳು 
ದಿನಾಂಕ 

17 ಮತ್ತು 24ನೇ | ಇಂಧನ ಸಚಿವರು | ಇಂಧನ ಇಲಾಖೆ 

ಮಾರ್ಚ್‌ 2017 


ಲೋಕೋಪಯೋಗಿ, ಬಂದರು | 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 


ಮತ್ತು ಒಳನಾಡು ಜಲಸಾರಿಗೆ | ಜಲಸಾರಿಗೆ ಇಲಾಖೆ 
ಸಚಿವರು 
ಕೃಷಿ ಸಚಿವರು ಕೃಷಿ ಇಲಾಖೆ 
ಪಶುಸಂಗೋಪನೆ ಮತ್ತು 1. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
ರೇಷ್ಮೆ ಸಚಿವರು ಇಲಾಖೆಯಿಂದ ಪಶುಸಂಗೋಪನೆ 
2. ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಿಂದ 
ರೇಷ್ಮೆ 
ಕೃಷಿ ಮಾರುಕಟ್ಟೆ ಮತ್ತು 1. ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಿಂದ 
ತೋಟಗಾರಿಕೆ ಸಚಿವರು ರೇಷ್ಮೆ ಹೊರತುಪಡಿಸಿ ತೋಟಗಾರಿಕೆ 


ಗು 


. ಸಹಕಾರ ಇಲಾಖೆಯಿಂದ ಕೃಷಿ ಮಾರುಕಟ್ಟೆ 


ಪೌರಾಡಳಿತ, ಸ್ಥಳೀಯ 
ಸಂಸ್ಥೆಗಳು, ಸಾರ್ವಜನಿಕ 
ಉದ್ದಿಮೆಗಳ ರಾಜ್ಯ ಸಚಿವರು 


1. ನಗರಾಭಿವೃದ್ಧಿ ಇಲಾಖೆಯಿಂದ ಪುರಸಭೆ ಮತ್ತು 
ಸ್ಥಳೀಯ ಸಂಸ್ಥೆಗಳು (ನಗರಸಭೆಗಳು, ಪುರಸಭೆಗಳು 
ಮತ್ತು ಪಟ್ಟಣ ಪಂಚಾಯಿತಿಗಳು) 


2. ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 


14 


ಅನುಬಂಧ - 4 


ಸರ್ಕಾರದ ವಿವಿಧ ಇಲಾಖೆಗಳ ನೋಡಲ್‌ ಅಧಿಕಾರಿಗಳು 


ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ 


ಜ್‌ ಷ್‌ 
ಸಂಖ್ಯೆ | ಶ್ರೀಮತಿ/ಶ್ರೀಯುತರುಗಳಾದ ಭು ಭೂರಬಾ ಸಂಖ್ಯೆ 

1. ಟ. ನಾರಾಯಣಪ್ಪ, ಕಂದಾಯ 9886804203 
ಅಧೀನ ಕಾರ್ಯದರ್ಶಿ 22032004 
ಎ.ಜೆ. ಆಶಾಕುಮಾರಿ 8107235814 
ಹಿರಿಯ ಸಹಾಯಕಿ 22೦32077 

2. ಡಿ.ಎಸ್‌.ಮೋತಲಕಟ್ಟ ಮೂಲಸೌಲಭ್ಯ ಅಭಿವೃದ್ಧಿ 22೦32524. 
ಉಪ ಕಾರ್ಯದರ್ಶಿ 

3. ಯು.ಹೆಚ್‌.ನಾರಾಯಣಸ್ವಾಮಿ, ಆರ್ಥಿಕ 9980801716 
ಉಪ ಕಾರ್ಯದರ್ಶಿ ೨೦೨೦33165 
(ಆಡಳತ ಮತ್ತು ಸಮನ್ವಯ) 

4. | ಎಸ್‌. ನಾಗರಾಜಪ್ಪ, ಮಾಹಿತಿ 9632504308 
ಉಪ ಕಾರ್ಯದರ್ಶಿ ತಂತ್ರಜ್ಞಾನಮತ್ತುಜ್ಯವಿಕ | 2೭೦3೦೭೦6೦ 
ವಿಜ್ಞಾನ ಮತ್ತು ತಂತ್ರಜ್ಞಾನ ತಂತ್ರಜ್ಞಾನ ಹಾಗೂ 

ವಿಜಾನಮತು ತಂತಜಾನ 
op ದಾ ಖಾ 

ಈ. |! ಎ೦.ಎ. ಅಹಮದ್‌ ಜಾನ್‌, ಉನ್ನತ ಶಿಕ್ಷಣ ೨೦೨೦3೭538 
ಅಧೀನ ಕಾರ್ಯದರ್ಶಿ 9480357527 
(ವಿಶ್ವವಿದ್ಯಾಲಯ) 

6. 1ಕೆ. ನಾರಾಯಣ, ಪ್ರಾಥಮಿಕ ಮತ್ತು ಪೌಢ | 22253741 
ಅಪರ ಕಾರ್ಯದರ್ಶಿ, ಶಿಕ್ಷಣ 22೦32842 
ರಮೇಶ್‌ ಬಾಬು, ೨481035೨81 
ಉಪ ಕಾರ್ಯದರ್ಶಿ 22೦32217 

9900397448 

7. | ಉಮಾದೇವಿ ವಸತಿ 22೦೨4556 

[ಉಪ ಕಾರ್ಯದರ್ಶಿ 8496024388 


15 


5. | ಅಕ್ರಂಭಾಷ, | ಅಲ್ಪಸಂಖ್ಯಾತರ ಕಲ್ಯಾಣ, [32064474 
ಅಧೀನ ಕಾರ್ಯದರ್ಶಿ ಹಜ್‌ ಮತ್ತು ವಕ್ಸ್‌ ೨44543೦4೦2 
ಇಲಾಖೆ 
೨. | ಕೆ.ಪಿ.ಚಂದ್ರಹಾಸ್‌, ಪಶುಸಂಗೋಪನೆ ಮತ್ತು | 22೦35೦28 
ಉಪ ಕಾರ್ಯದರ್ಶಿ ಮೀನುಗಾರಿಕೆ ೨೦೨೦835೦೦25 
೨೨4568೦857 
1೦. | ಶಿವಕುಮಾರ್‌ ಆರ್‌.ಎಸ್‌ ಕೃಷಿ 220೦32388 
ಅಧೀನ ಕಾರ್ಯದರ್ಶಿ ೨880571736 
11 | ಎಲ್‌. ರಾಜೇಶ್ವರಿ, ಪಾರ್ವಜನಿಕ 9880826319 
ಜಂಟ ಕಾರ್ಯದರ್ಶಿ ಉದ್ಯಮಗಳ 22೨೦82191 
12. ವಿಮಲಮ್ಮ ಸಿ ಯುವ ಸಬಲೀಕರಣ 2೦೦3೨೦1೮66 
ಹೀಠಾಧಿಕಾರಿ ಮತ್ತು ಕ್ರೀಡಾ 8೨71658192 
13. ಡಿ.ಎಸ್‌.ಮೋತಲಕಟ್ಟ ಗ್ರಾಮೀಣಾಭಿವೃದ್ಧಿ ೨೦೨೦3೦5೦4 
ಉಪ ಕಾರ್ಯದರ್ಶಿ, ಮತ್ತುಪಂಚಾಯತ್‌ 22೦3೭2೨78 
ರಾಜ್‌ 
14, ಕೆ.ಎ. ಹಿದಾಯತ್ತುಲ್ಲ ನಗರಾಭಿವೃದ್ಧಿ ೨84ರರರ785ರ3 
ಉಪ ಕಾರ್ಯದರ್ಶಿ 22೦35೦82 
ಗೋಪಾಲ್‌ ೨44914೦320೦ 
ಅಧೀನ ಕಾರ್ಯದರ್ಶಿ 22೦35121 
15. | ಶಿವಶರಣಪ್ಪ ಪಾಟೀಲ ಲೋಕೋಪಯೋಗಿ, 22೦34874 
ಶಾಖಾಧಿಕಾರಿ ಬಂದರು ಮತ್ತು 9448738173 
ಒಳನಾಡು ಜಲಸಾರಿಗೆ 
16. | ಅೀರೇಶ್‌ ಪಾರಿಗೆ 22೦322೨2 
ಉಪ ಕಾರ್ಯದರ್ಶಿ 776೦992೦43 
17. | ಹೆಚ್‌.ಸಿ. ಹರ್ಷರಾಣಿ ಯೋಜನೆ, ಕಾರ್ಯಕ್ರಮ | 22೦325೦7 
ಅಧೀನ ಕಾರ್ಯದರ್ಶಿ ಅನುಷ್ಠಾನ ಮತ್ತು ೨೨೦೦73೨1೦1 


ಸಾಂಖ್ಯಕ 


16 


18. 1 ಶ್ರೀನಿವಾಸಲು | ಜಲಸಂಪನ್ಮೂಲ (ಭಾರಿ) | 22೦೦4729 
ಅಧೀನ ಕಾರ್ಯದರ್ಶಿ 94483031083 

19. ಶಂಭುಅಂಗಯ್ಯ ಸಮಾಜ ಕಲ್ಯಾಣ 22೦34608 
ಉಪ ಕಾರ್ಯದರ್ಶಿ ೨4485447101 

2೦. ಸ್ವರ್ಣಲತಾ ಎಂ. ಭಂಡಾರಿ ಕಾನೂನು ೨೦೨೦3350೦2 
ಉಪ ಕಾರ್ಯದರ್ಶಿ 22255991 
(ಆಡಳತ-1) ೨೨೦೨5568071 

21 | ಶ್ರೀಕಂಠಬಾಖು ಕಾರ್ಮಿಕ `ಶಶಕಕಕಕರ್‌ 
ಉಪ ಕಾರ್ಯದರ್ಶಿ 

22. | ಪ್ರಭುಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ |22೦34೦7೨ 
ಉಪ ಕಾರ್ಯದರ್ಶಿ ೨45೦೮14595 
ವಿ. ಲೋಕನಾಥ್‌ 9901288361 
ಶಾಖಾಧಿಕಾರಿ 22೦34050 

23. | ಯತಿರಾಜ್‌ ಪ್ರವಾಸೋಧ್ಯಮ ೨೦೨೦84೦೦5 
ಅಧೀನ ಕಾರ್ಯದರ್ಶಿ ೨೨45739886 

24. ವಿಶ್ವನಾಥ್‌ ಹಿರೇಮಠ್‌ | ಇಂಧನ 22೦34680 
ಉಪ ಕಾರ್ಯದರ್ಶಿ ೨೦3೮123115 

25. | ಎನ್‌.ಆರ್‌. ಏರೇಕುಪ್ಪಿ ಹಿ೦ದುಳದ ವರ್ಗಗಳ 22034917 
ಅಧೀನ ಕಾರ್ಯದರ್ಶಿ ಕಲ್ಯಾಣ ೨4455411೦೦ 
(ಸೇವೆಗಳು ಮತ್ತು ಸಮನ್ವಯ) 

೨6. |ವಿ. ಗೋವಿಂದ ರಾಜು ಜಲಸಂಪನ್ಯೂಲ | 22034107 
ಉಪ ಕಾರ್ಯರ್ಶಿ (ಸಣ್ಣ ನೀರಾವರಿ) ೨845೦63438 
ಜ.ಎಲ್‌. ಶಿವನಾಳ 986140109 
ತಾಂತ್ರಿಕ ಸಹಾಯಕ 

27. | ಜಗದೀಶ್‌ ಆರೋಗ್ಯ ಮತ್ತು ೨೨೦34262 
ಉಪ ಕಾರ್ಯದರ್ಶಿ ಕುಟುಂಬ ಕಲ್ಯಾಣ ೨4454145೦3 
(ಸಮನ್ವಯ) 


17 


2೭8. | ಎಸ್‌. ರಮೇಶ್‌ ವಾಣಿಜ್ಯ ಮತ್ತು ಕೈಗಾರಿಕೆ 2೦2೦342೭84 
ಅಪರ ಕಾರ್ಯದರ್ಶಿ (ಪ್ರ) 9481017109 
ಶೀತಲ್‌ ಎಂ. ಹಿರೇಮಠ್‌ 22೦34388 
ಅಧೀನ ಕಾರ್ಯದರ್ಶಿ 9900109132 

2೦] ಆ. ಹನುಮಂತರಾಯಪ್ಪ ಆಹಾರ ಮತ್ತು ನಾಗರೀಕ 122034158 
ಅಧೀನ ಕಾರ್ಯದರ್ಶಿ ಸರಬರಾಜು ಹಾಗೂ ಅಈ54ರ೮333892 

ಗ್ರಾಹಕರ ವ್ಯವಹಾರಗಳು 

30. | ಹೊಗೋಜಿ ಒಳಾಡಳತ 22೦33370 
ಅಧೀನ ಕಾರ್ಯದರ್ಶಿ 

31 | ಈರಣ್ಣ, ಕಾರ್ಮಿಕ, 1e44876೦ರಡ೨ 
ಅಧೀನ ಕಾರ್ಯದರ್ಶಿ ಕೌಶಲ್ಯಭಿವೃದ್ಧಿ, 
ಎ೦.ಎಂ.ರಾಜು ಉದ್ಯಮಶೀಲತೆ ಮತ್ತು. , 2೨೦೫೮೦22 
ಹೀಠಾಧಿಕಾರಿ ಜೀವನೋಪಾಯ ೨೮86965554 

32. | ಕಲ್ಪನ ಆರ್‌. ಮಹಿಳಾ ಮತ್ತು ಮಕ್ಕಳ ೨731452335 
ಉಪ ಕಾರ್ಯದರ್ಶಿ ಕಲ್ಯಾಣ ಇಲಾಖೆ ೨೦೨೦8೭೨577 

33. | ಹೆಚ್‌. ರಾಜ್‌ಕುಮಾರ್‌ | ಸಂಸದೀಯ 9448519191 
ಉಪ ಕಾರ್ಯದರ್ಶಿ ವ್ಯವಹಾರಗಳ ಮತ್ತು 2೦೦33306 

ಶಾಸನ ರಚನಾ ಇಲಾಖೆ 

34. | ಎಂ.ಕೆ. ಪ್ರಭಾಕರ ತೋಟಗಾರಿಕೆ ೨448211736 
ಉಪ ನಿರ್ದೇಶಕರು (ರೇಷ್ಮೆ)ಇಲಾಖೆ 22252611 
ಆರ್‌. ರಾಮಕೃಷ್ಣ 2೨2೦3೭2೦283 
ಅಧೀನ ಕಾರ್ಯದರ್ಶಿ ತೋಟಗಾರಿಕೆ 54534475354 
ಆರ್‌.ಎಲ್‌.ಚಿನ್ನಪ್ಪ 22೦34386 
ಅಧೀನ ಕಾರ್ಯದರ್ಶಿ ತೋಟಗಾರಿಕೆ ೨೨4೮431958 
ಎಸ್‌. ಶ್ರೀನಿವಾಸ ಶರ್ಮ 7411216162 
ರೇಷ್ಮೆ ವಿಸ್ತರಣಾಧಿಕಾರಿ 

35. | ಎಸ್‌. ನಾರಾಯಣಪ್ಪ, ಅರಣ್ಯ, ಪರಿಸರ ಮತ್ತು 8277೦74805 
ಜಂಟ ಕಾರ್ಯದರ್ಶಿ 22೦32324 


ಜೀವಿಶಾಸ್ಪ 
A 


18 


36. ಅ. ನಾಗಭೂಷಣ 
ಉಪ ಕಾರ್ಯದರ್ಶಿ 
(ಕಾರ್ಯಕಾರಿ) 
ಎ.ಎಸ್‌. ವಿಶ್ವೇಶ್ವರಯ್ಯ 
ಉಪ ಕಾರ್ಯದರ್ಶಿ 


ಸಿಬ್ಬ೦ದಿ ಮತ್ತು ಆಡಳತ 
ಸುಧಾರಣೆ 


೨886397650 
22033441 
2೦೭58910 
22೦3೭೨೦8೦2 
8050507189 


(ಇ-ಆಡಳತ) 
3] ತಕಕ ವೈದ್ಯಕೀಯ ಶಿಕ್ಷಣ 2೨೦೦೨4೮8 
ಉಪ ಕಾರ್ಯದರ್ಶಿ ೨4522೮56326 
38. ಎಲ್‌.ಸಿ. ಬಸವರಾಷ್‌ "ಸಹಕಾರ ರತಂ 
ಅಧೀನ ಕಾರ್ಯದರ್ಶಿ-1 ೨4490೦1೦೦11 


Ek 


19 


